ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು : ಶೀಬಿ. ಜಿ. ಪಾಟೀಲ (ಸ್ಥಳೀಯ ಸಂಸ್ಥೆಗಳ 
ಕ್ಷೇತ್ರದಿಂದ ಚುನಾಯಿತರಾದವರು) 

ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1239 

ಉತ್ತರಿಸಬೇಕಾದ ದಿನಾಂಕ 22.09.2021. 

ಉತ್ತರಿಸಬೇಕಾದ ಸಚಿವರು : ಮಾನ್ಯ ಪಶುಸಂಗೋಪನೆ ಸಚಿವರು. 

| ಕ್ರಸಂ ಪ್ರಶ್ನೆಗಳು ಉತ್ತರಗಳು 
ಕರಬುರಗ ಮತ್ತಾ ಯಾದಗಕ ಜಿಲ್ಲೆಗೌಗೆ ಕಳೆದೆ ಐದು ವರ್ಷಗಳಿಂದ 

ಅ ಕಲಬುರಗಿ ಮತ್ತು ಯಾದಗಿರಿ | ಪಶುಸಂಗೋಪನೆ ಇಲಾಖೆಯಿಂದ ಮಂಜೂರಾದ ಅನುದಾನ ಈ 


ಜಿಲ್ಲೆಗಳಿಗೆ ಕಳೆದ ಐದು |ಕೆಳಗಿನಂತಿದೆ:- 
ವರ್ಷಗಳಿಂದ ಪಶುಸಂಗೋಪನೆ 


ಇಲಾಖೆಯಿಂದ ಮಂಜೂರಾದ (ರೂ. ಲಕ್ಷಗಳಲ್ಲಿ) 
ಅನುದಾನ ಎಷ್ಟು; (ವಿವರ |[5 ] ಜಿಲ್ಲೆಯ 2019- | 2020- 
p 2016-17 2017-18 2018-19 ಒಟ್ಟು 
| ನೀಡುವುದು) ಸಂ| ಹೆಸರು 2 py 1 
} 11 
| 
t ಕಲ್ಬುರ್ಗಿ 1679.79 2647.49 3993.73 3703.68 } 4370.42 | 16395.11 
} 
| 3 ಯಾದಗಿರಿ 520.02 990.32 1995.74 1314.48 1286,91 | 6107.47 
l 1 § 
ಆ 1 ಮಂಜೂರಾದ ಅನುದಾನವನ್ನು | 
ಸಂಪೂರ್ಣವಾಗಿ ಮಂಜೂರಾದ ಅನುದಾನವನ್ನು ಸಂಪೂರ್ಣವಾಗಿ 
ಉಪಯೋಗಿಸಲಾಗಿದೆಯೆೇ«; ಉಪಯೋಗಿಸಲಾಗಿದೆ. 
ಉಪಯೋಗಿಸದಿದ್ದಲ್ಲಿ 
ಕಾರಣವೇನು; 
(ವಿವರ ನೀಡುವುದು) 
ಇ ಸದರಿ ಜಿಲ್ಲೆಗಳಿಗೆ ಮಂಜೂರಾದ ಮಶ್ರತಳ /ಜಾನುವಾರುಗಳೆ ಪ್ರದರ್ಶನ | 


ಅನುದಾನದಲ್ಲಿ; ಯಾವ ಯಾವ ಹಾಲು ಕರೆಯುವ ಸರ್ಧೆ 
| ಅಭಿವೃದ್ಧಿ ( ಕಾರ್ಯಗಳನ್ನು ಪ್ರಾಣಿ ಜನ್ಯ ರೋಗಗಳ ಜಾಗೃತಿ ಶಿಬಿರ 
ಕೈಗೊಳ್ಳಲಾಗಿದೆ? ಜಾನುವಾರು ಜಾತ್ರೆ 


(ವಿಷರ ನೀಡುವುದು) ರೈತರ ತರಬೇತಿ 
ಕಟ್ಟಡ ದುರಸ್ಥಿ ಕಾಮಗಾರಿ 

ಗೋಶಾಲೆಗಳಿಗೆ ಸಹಾಯಧನ 

ವಿಶೇಷ ಘಟಕ ಯೋಜನೆ 

. ಗಿರಿಜನ ಉಪಯೋಜನೆ 

10. ಗ್ರಾಮೀಣ ಹಿತ್ತಲ ಕುರಿ/ಮೇಕೆ/ಹಂದಿ ಅಭಿವೃದ್ಧಿ ಕಾರ್ಯಕ್ರಮ 


oun LWNr 


ಪಸಂಮೀ ಇ-256 ಸಲೆವಿ 2021 


